ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ; 17ನೇ ಜುಲೈ, 2019 


ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯ ವಿಳಂಬವಾಗುತ್ತಿರುವ ಬಗ್ಗೆ 
ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
41 (328) ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) 2017-18ನೇ ಸಾಲಿನಲ್ಲಿ ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣದಲ್ಲಿ ನಿವೃತ್ತರಾಗಿರುವ ನೌಕರರ ಸಂಖ್ಯೆ ಎಷ್ಟು ; 
(ಹುದ್ದೆವಾರು ವಿವರ ನೀಡುವುದು) 


(ಆ) ನಿವೃತ್ತ ನೌಕರರಿಗೆ ಇಂತಿಷ್ಟೇ ತಿಂಗಳಲ್ಲಿ ಪಿಂಚಣಿ ಸೌಲಭ್ಯ ನೀಡಬೇಕೆಂದು ಸರ್ಕಾರದಿಂದ ಸ್ಪಷ್ಟ ಆದೇಶವೇನಾದರೂ 
ಇದೆಯೇ ; (ಇದ್ದಲ್ಲಿ ಪ್ರತಿ ಒದಗಿಸುವುದು) ನಿವೃತ್ತ ನೌಕರರಿಗೆ ಇಲ್ಲಿಯವರೆಗೂ ಸರ್ಕಾರದಿಂದ ಲಭಿಸುವ ಸೌಲಭ್ಯ ಕೆ.ಜಿ.ಐ.ಡಿ. 
ಜಿ.ಪಿ.ಎಫ್‌., ಇ.ಜಿ.ಐ.ಎಸ್‌., ಇಂತಹವುಗಳು ದೊರೆತಿವೆಯೇ ; ಇಲ್ಲದಿದ್ದಲ್ಲಿ, ವಿಳಂಬಕ್ಕೆ ಕಾರಣವೇನು ; ಹಾಗೂ ನಿವೃತ್ತ ನೌಕರರ 
ಕಡತಗಳನ್ನು ಮಹಾಲೇಖಪಾಲಕರಿಗೆ ಯಾವ ದಿನಾಂಕದಂದು ಕಳುಹಿಸಲಾಗಿದೆ ; (ವಿವರ ನೀಡುವುದು) 


(ಇ) ಇಲ್ಲಿಯವರೆಗೂ ಎಷ್ಟು ನಿವೃತ್ತ ನೌಕರರ ಪ್ರಕರಣಗಳಲ್ಲಿ ಪಿಂಚಣಿ ಇತ್ಯರ್ಥವಾಗಿವೆ ; ಇತ್ಯಯರ್ಥವಾಗದಿರುವ ಪ್ರಕರಣಗಳ 
ಸಂಖ್ಯೆ ಎಷ್ಟು ; ಆಗದೇ ಇದ್ದಲ್ಲಿ ಇಂತಹ ವಿಳಂಬಕ್ಕೆ ಹೊಣೆ ಯಾರು ; ಯಾವ ಯಾವ ಹಂತದಲ್ಲಿ ವಿಳಂಬವಾಗಿದೆ ; ಸರ್ಕಾರದ 
ಆದೇಶವನ್ನು ಉಲ್ಲಂಘಿಸಿದ ಅಧಿಕಾರಿಗಳ /ಸಿಬ್ಬಂದಿಗಳ ಮೇಲೆ ಇಲ್ಲಿಯವರೆಗೂ ಯಾವ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗಿದೆ ; ಈ 
ವಿಳಂಬದಿಂದ ನಿವೃತ್ತ ನೌಕರರಿಗೆ ಯಾವ ಯಾವ ಪ್ರಕರಣಗಳಲ್ಲಿ ಪರಿಹಾರ ನೀಡಲಾಗಿದೆ ; (ವಿವರ ನೀಡುವುದು) 


(ಈ) ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸುವಲ್ಲಿ ಅನುಕಂಪದ ಆಧಾರದ ಮೇಲೆ ಸಿಬ್ಬ ೦ದಿಗಳನ್ನು ನೇಮಕ ಮಾಡಲಾಗಿದೆಯೇ ; 
ಮಾಡದಿದ್ದಲ್ಲಿ, ಈ ವಿಳಂಬಕ್ಕೆ ಹೊಣೆ ಯಾರು, ಯಾವ ಯಾವ ಹಂತದಲ್ಲಿ ವಿಳಂಬವಾಗಿದೆ ; ಯಾವಾಗ ಅನುಕಂಪ ಆಧಾರದ 
ನೇಮಕಾತಿ ಆದೇಶ ನೀಡಲಾಗುವುದು ? 


